ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ನೂತನ ಎಂ.ಎಸ್‌.ಐ.ಎಲ್‌. ಘಟಕಗಳ ಬಗ್ಗೆ 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) :- 
316 (408) ಮಾನ್ಯ ಮುಖ್ಯಮಂತ್ರಿಯವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಅಬಕಾರಿ ಇಲಾಖಾ ವತಿಯಿಂದ ಕಳೆದ 2 ವರ್ಷಗಳಿಂದ ವಿಜಯಪುರ ಜಿಲ್ಲೆಗೆ ಮಂಜೂರು ಮಾಡಿರುವ ನೂತನ 
ಎಂ.ಎಸ್‌.ಐ.ಎಲ್‌. ಲಿಕ್ಕರ್‌ ಘಟಕಗಳ ಸಂಖ್ಯೆ ಎಷ್ಟು; (ಮಾಹಿತಿ ನೀಡುವುದು) 
(ಆ) ಇದರಲ್ಲಿ ಈಗಾಗಲೇ ಕಾರ್ಯಾರಂಭಿಸಿರುವ ಎಂ.ಎಸ್‌.ಐ.ಎಲ್‌. ಲಿಕ್ಕರ್‌ ಘಟಕಗಳ ವಿವರ ಒದಗಿಸುವುದು; 


(ಇ) ಮಂಜೂರಾಗಿದ್ದರೂ ಕಾರ್ಯಾರಂಭ ಮಾಡದೆ ಇರಲು ಕಾರಣಗಳೇನು? (ಘಟಕವಾರು ವಿವರ ಒದಗಿಸುವುದು) 


